ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


1249 

ಶ್ರೀ ಅಲ್ಲಂ ವೀರಭದ್ರಪ್ಪ (ವಿಧಾನಸಭೆಯಿಂದ 
ಚುನಾಯಿತರಾದವರು) 

23.12.2021 

ಮಾನ್ಯ ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು 


ಪ್ರ N 


ಉತ್ತರ 


ಕಲ್ಯಾಣ ಕರ್ನಾಟಕದ ಅಭಿವೃದ್ದಿಗಾಗಿ 
ಸರ್ಕಾರವು ಮೂರು ಸಾವಿರ ಕೋಟಿ 
ರೂಪಾಯಿಗಳನ್ನು ನೀಡುವುದಾಗಿ 
ಘೋಷಣೆ ಮಾಡಿದ್ದು, ಘೋಷಣೆಯನ್ನಯ 
2021-22ನೇ ಸಾಲಿನಲ್ಲಿ ಹಣವನ್ನು 
ಬಿಡುಗಡೆಗೊಳಿಸಲಾಗಿದೆಯೇ? 


ಲ್ಲ 


ಕಲ್ಯಾಣ ಕರ್ನಾಟಿಕ ಪ್ರದೇಶ ಅಭಿವೃದ್ದಿ ಮಂಡಳಿಗೆ 
ಈಗ ನೀಡಲಾಗುತ್ತಿರುವ ರೂ.1500 ಕೋಟಿಗಳನ್ನು 
ಕಾಲಮಿತಿಯೊಳಗೆ ಸಮರ್ಪಕವಾಗಿ ವೆಚ್ಚ 
ಮಾಡಿದ್ದಲ್ಲಿ ಮುಂದಿನ ವರ್ಷ ರೂ.3೦೦೦.೦೦ 
ಕೋಟಿ ವಿಶೇಷ ಅನುದಾನವನ್ನು 
ಒದಗಿಸಲಾಗುವುದು ಎಂದು ಮಾನ್ಯ 
ಮುಖ್ಯಮಂತಿಿಗಳು ಭರವಸೆ ನೀಡಿರುತ್ತಾರೆ. 


ಸಂಖ್ಯೆ: ಪಿಡಿಎಸ್‌ 146 ಹೆಚ್‌ ಕೆಡಿ 2021 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರು. 


